ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2009(2351) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।।| ವೈ. ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತರಿಸುವ ಸಚಿವರು: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ವಿಷಯ: ಸೈಂಟಿಫಿಕ್‌ ಆಫೀಸರ್‌ ಹುದ್ದೆಗಳನ್ನು ಉನ್ನತೀಕರಿಸುವ ಬಗ್ಗೆ 


(ಅ) ಔಷಧ ನಿಯಂತ್ರಣ ಇಲಾಖೆಯ "ಔಷಧ ಪರೀಕ್ಲಾಲಯ" ಪ್ರಯೋಗಾಲಯದ 
ಜ್ಯೂನಿಯರ್‌ ಸೈಂಟಿಫಿಕ್‌ ಆಫೀಸರ್‌ ಹುದ್ದೆಗಳನ್ನು 6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ 
13 ಸೈಂಟಿಫಿಕ್‌ ಆಫೀಸರ್‌ ಹುದೆಗಳನ್ನಾಗಿ ಉನ್ನತೀಕರಿಸುವ ಪ್ರಕ್ರಿಯೆ ಯಾವ 
ಹಂತದಲ್ಲಿರುತದೆ; 


(ಆ) ಇದ್ದಲ್ಲಿ ಯಾವ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲಾಗುವುದು; (ಮಾಯಿತಿ 
ನೀಡುವುದು) 


(ಇ) ಔಷಧ ಪರೀಕ್ಷಾ ಪ್ರಯೋಗಾಲಯದ ಹೈ-ಟೆಕ್‌ ವಿಭಾಗದಲ್ಲಿ 2020-21ನೇ ಸಾಲಿನಲ್ಲಿ 
ಎಷ್ಟು ಮಾದರಿಗಳು ಸ್ವೀಕೃತವಾಗಿರುತ್ತದೆ ಹಾಗೂ ಎಷ್ಟು ಮಾದರಿಗಳು ವಿಶ್ಲೇಷಣೆಗೆ 
ಒಳಪಟ್ಟು ವರದಿಯನ್ನು ನೀಡಲಾಗಿರುತ್ತದೆ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಶೆಡ್ಯೂಲ್‌ c & C1 of Drugs & Cosmetic Act, 1940 ಎಂದರೇನು; ಔಷಧ ನಿಯಂತ್ರಣ 
ಇಲಾಖೆಯಿಂದ ಯಾವ ಔಷಧ ಕಂಪನಿಗಳಿಗೆ ಕರ್ನಾಟಿಕ ರಾಜ್ಯದಲ್ಲಿ ಮಾನ್ಯತೆ ನೀಡಲಾಗಿದೆ; 
(ವಿವರಗಳನ್ನು ನೀಡುವುದು) 


(ಉ) ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಎಷ್ಟು € ೩೭1 ಗಳನ್ನು ನೇಮಕಾತಿ 
ಮಾಡಿಕೊಳ್ಳಲಾಗಿದೆ; ಇದರಲ್ಲಿ ಅ ೩&೩ ಅ1 ತರಬೇತಿ ಪಡೆದಿರುವ ಟಕ Inspೀtಂr ಗಳ ಸಂಖ್ಯೆ 
ಎಷ್ಟು? (ಮಾಹಿತಿ ನೀಡುವುದು) 


